ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1222(1437) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ಕಂದಾಯ ಸಚಿವರು 


ವಿಷಯ:  ಉಡುಪಿಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಬ್‌ ರಿಜಿಸ್ಟಾರ್‌ ಕಛೇರಿಯಲ್ಲಿ ಮೂಲಭೂತ ಅವಶ್ಯಕತೆ 
ಕಲ್ಪಿಸುವ ಕುರಿತು 


(ಅ) ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಸಬ್‌ ರಿಜಿಸ್ಟಾರ್‌ ಕಛೇರಿಗಳ ಸಂಖ್ಯೆ 
ಎಷ್ಟು ; ಅವುಗಳು ಯಾವುವು; (ಜಿಲ್ಲಾವಾರು ಮಾಹಿತಿಯನ್ನು ಒದಗಿಸುವುದು) ಕಳೆದ ಮೂರು 
ವರ್ಷಗಳಲ್ಲಿ ಈ ಕಛೇರಿಗಳಿಂದ ಸಂಗಹಿಸಿದ ಆದಾಯದ ಮೊತ್ತವೆಷ್ಟು ; (ಜಿಲ್ಲಾವಾರು 
ವರ್ಷವಾರು ಲೆಕ್ಕ ಶೀರ್ಷಿಕೆವಾರು ಮಾಹಿತಿ ನೀಡುವುದು) 


(ಆ) ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಸಬ್‌ ರಿಜಿಸ್ಟ್ರಾರ್‌ ಕಛೇರಿಗೆ ನೋಂದಣಿಗೆ 
ಆಗಮಿಸಿದ ಸಾರ್ವಜನಿಕರ ಅನುಕೂಲಕ್ಕಾಗಿ ಮಯಿಳೆ ಮತ್ತು ಪುರುಷರ ಶೌಚಾಲಯಗಳು 
ಹೊಂದಿರುವ ಮತ್ತು ಹೊಂದಿದ ಕಛೇರಿಗಳ ಸಂಖ್ಯೆ ಎಷ್ಟು ; ಅವು ಯಾವುವು; 
ಸಾರ್ವಜನಿಕರಿಗೆ ಕುಳಿತುಕೊಳ್ಳುವ ನೆರಳಿನ ಅವಕಾಶ ಹೊಂದಿರುವ ಮತ್ತು ಹೊಂದಿರದ 
ಸಬ್‌ ರಿಜಿಸ್ಟಾರ್‌ ಕಛೇರಿಗಳು ಯಾವುವು ; (ಜಿಲ್ಲಾವಾರು ಮಾಹಿತಿಯನ್ನು ಒದಗಿಸುವುದು) 


(ಇ) ಉಡುಪಿ ಜಿಲ್ಲೆಯಲ್ಲಿ ಸ್ವಾತ್ರ೦ತ್ಯ ಪೂರ್ವದಲಿ ನಲ ನಿರ್ಮಾಣವಾದಂತಹ ಸಬ್‌ 
ರಿಜಿಸ್ಟಾರ್‌ ಕಟ್ಟಿಡಗಳು ಯಾವುವು; ಯಾವಾಗ ಈ ಕಟ್ಟಿಡಗಳನ್ನು ನವೀಕರಿಸಲಾಗಿದೆ? 


